ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


371 (441) 


ಸದಸ್ಯರ ಹೆಸರು 


`ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗೆರಾಜ್‌) (ಸ್ಥಳೀಯ 
ಸಂಸ್ಥೆಗಳ ಕ್ಷೇತ್ರ) 


ಉತ್ತರಿಸುವ ದಿನಾಂಕ 


06.03.2020 


ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 
ಕ್ರಸಂ ಪಶ್ನೆ ಉತ್ತರ 
(ಅ) | ಗುಂಡ್ಲುಪೇಟಿ ತಾಲ್ಲೂಕು, 'ಬೇಗೊರು ಕೆರೆಗೆ 
ಕೊಳಚೆ ನೀರು ಸೇರಿ ದುರ್ವಾಸನೆ 
ಬರುತ್ತಿರುವುದು, ಕ್ರಿಮಿಕೀಟಗಳ 2 
ನ್‌ ಜ್‌ ರದ ಗಮನಕ್ಕೆ ಬಂದಿರುತ್ತದೆ. 
ಹಾವಳಯಂದ ಜನರಿಗೆ ತೊಂದರೆ ೫ ಹ 
ಆಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 
(ಆ) | ಕೆರೆ ಸಮೀಪ ಇರುವ ಪ್ರಾಥಮಿಕ ಆರೋಗ್ಯ | ಗುಂಡ್ಲುಪೇಟಿ ' ತಾಲ್ಲೂಕು `ಬೇಗೊರು ಗ್ರಾ.ಪಂ. 
ಕೇಂದ್ರ, ಬಸ್‌ನಿಲ್ದಾಣ, ಚುಜ್ಜಲಪ್ಪನ | ವ್ಯಾಪ್ತಿಯ ಬೇಗೂರು ಕೆರೆಗೆ ಕೊಳಚೆ ಸೀರಿಸಿಂದ 


ದೇವಾಲಯವರೆಗೆ ದುರ್ವಾಸನೆ ಬರುತ್ತಿದ್ದು, 
ಜನಗಳ ಆರೋಗ್ಯದ ಮೇಲೆ ಪರಿಣಾಮ 
ಜೀರುವುದರಿಂದ, ಕೊಳಚೆ ನೀರು ಕೆರೆಗೆ 
ಹರಿಯದಂತೆ ತಡೆಗಟ್ಟಲಾಗುವುದೇ; ಹಾಗೂ 
ಕೆರೆಯನ್ನು ಪುನಶ್ಲೇತನಗೊಳಸಿ, ಹೊಸದಾಗಿ 
ನದಿ ಮೂಲದಿಂದ ನೀರು 
ತುಂಬಸಲಾಗುವುದೇ? 


ಮಲನವಾಗುತ್ತಿರುವ ಬಣ್ದೆ ಪತ್ರಿಕೆಯಲ್ಲ 
ಪ್ರಕಟಣಿಯಾಗಿರುತ್ತದೆ. ಈ ಕುರಿತು ಗ್ರಾಮ 
ಪಂಚಾಯುತಿ ವತಿಯಂದ ಕೆರೆಯ ಅಕ್ಷಪಕ್ಕ 


ಸ್ಪಚ್ಛದೊಳಸಿ ಹಾಗೂ ಪ್ರತಿ 3 ದಿನಗಳಗೊಮ್ಮೆ 
ಕಸವನ್ನು ಹೊರಗಡೆ ಸಾಗಿಸುವ ಮೂಲಕ 
ಕೆರೆಯನ್ನು ಸ್ವಚ್ಛವಾಗಿರಿಸಲು ಅಗತ್ಯ 
ಕ್ರಮವಹಿಸಲಾಗುತ್ತಿದೆ. 


